ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 29-03-2021 ಪ್ರಶ್ನೆ ಸಂಖ್ಯೆ: 1986(2384) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಚಿದಾನಂದ್‌ ಎಂ. ಗೌಡ (ಪದವೀಧರರ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 29-03-2021 
ಉತ್ತರಿಸುವ ಸಚಿವರು: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
ವಿಷಯ: ಸರ್ಕಾರಿ ಪದವಿ ಪೂರ್ವ ಉಪನ್ಯಾಸಕರ ನೇಮಕಾತಿ ವೃಂದಗಳ ಬಗ್ಗೆ 


(ಅ) ಸರ್ಕಾರಿ ಪದವಿ ಪೂರ್ಪ ಕಾಲೇಜು ಉಪನ್ಯಾಸಕರ ಮತ್ತು ನೇಮಕಾತಿ ವೃಂದಗಳ 
ನಿಯಾಮಾವಳಿಯ ಪ್ರಕಾರ ಶೇ 50 ನೇರ ನೇಮಕಾತಿ ಮತ್ತು ಶೇ 50 ರಷ್ಟು ಸ್ನಾತಕೋತ್ತರ 
ಪದವಿ ಪಡೆದ ಪ್ರೌಢಶಾಲಾ ಸಹ ಶಿಕ್ಷಕರರಿಂದ ಬಡಿ ಮೂಲಕ 2014ರವರೆಗೆ 
ನಿಯಮಾನುಸಾರ ನೇಮಕಾತಿ ಮಾಡಲಾಗಿದೆಯೇ; 


(ಆ) ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಜ್ಯೀಷ್ಠತಾ ಪಟ್ಟೆ ತಯಾರಿಸುವಾಗ 
ಕರ್ನಾಟಿಕ ರಾಜ್ಯ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ : ಸಿಆಸುಇ 43 ಸೇಕನಿ 87 ದಿನಾ೦ಕ: 
14-12-1987 ರ ಆದೇಶವನ್ನು ಮತ್ತು ಕರ್ನಾಟಿಕ ಆಡಳಿತ ನ್ಯಾಯ ಮಂಡಳಿ ಅರ್ಜಿ ಸಂಖ್ಯೆ : 
3738-3756/2009 ದಿನಾ೦ಕ:27-09-2010ರ ತೀರ್ಪನ್ನು ಪಾಲಿಸಲಾಗಿದೆಯೇ; 

(ಇ) ಹಲವಾರು ವರ್ಷಗಳಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ 
ಜ್ಯೀಷ್ಠತಾ ಪಟ್ಟಿಯಲ್ಲಿ ನ್ಯೂನತೆಗಳು ಇದುದರಿಂದ ಹಲವು ಉಪನ್ಯಾಸಕರು, ಬಡ್ಡಿಯಿಂದ 
ವಂ೦ಚಿ:ತರಾಗುತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಈ) ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಜ್ಯೇಷ್ಠತಾ ಪಟ್ಟಿಯನ್ನು 
ನಿಯಾಮಾನುಸಾರ ಲೋಪದೋಷಗಳಿಲ್ಲದೇ ಸಿದ್ದಪಡಿಸಲು ಪದವಿ ಪೂರ್ವ ಶಿಕ್ಷಣ 
ಇಲಾಖೆಗೆ ಯಾವ ಕಾಲಮಿತಿಯೊಳಗೆ ನೀಡಲಾಗುವುದು ? (ಮಾಹಿತಿ ನೀಡುವುದು) 


